RNI No. KARBIL / 2001/ 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಏಪ್ರಿಲ್ ೧೧, ೨೦೧೩ ( ಚೈತ್ರ ೨೧, ಶಕ ವರ್ಷ ೧೯೩೫) 
Bangalore , Thursday , April 11, 2013 (Chaithra 21, Shaka Varsha 1935 ) 


ಸಂಚಿಕೆ ೧೫ 
Issue 15 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 688 SAS 2012 , Bangalore, Dated : 04th December, 2012 . 


Dr. Ajay Nagabhushan , IAS (KN -2004), Chief Executive Officer, Zilla Panchayat, Mysore District is placed in additional charge 
of the post of Deputy Commissioner, Mysore District ,Mysore with immediate effect and until further orders in the existing vacancy . 

By Order and in the name of the Governor of Karnataka , 

U .H .Narayanaswamy, 

Under Secretary to Government, 
P . R . 172 

DP & AR (Services -1) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 688 SAS 2012, Bangalore , Dated : 30th November, 2012. 


Sri B . H. Anilkumar, IAS ( KN - 87), Chief Project Officer, Karnataka State Highways Improvement Project, Bangalore is 
transferred with immediate effect and posted until further orders as Principal Secretary to Government, Minorities Welfare , Haj & Wakf 
Department in the existing vacancy . 

Sri Krishnareddy , Chief Engineer, Hemavathy Reservoir Project, Gorur, Hassan District is transferred with immediate effect 
and posted until further orders as Chief Project Officer, Karnataka State Highways Improvement Project, Bangalore vice 
Sri B . H .Anilkumar, IAS transferred . 

By Order and in the name of the Governor ofKarnataka , 

U .H .Narayanaswamy, 

Under Secretary to Government, 
P . R . 173 

DP & AR (Services -I) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 728 SAS 2012 (1) Bangalore , Dated : 6th December, 2012 . 


Consequent upon appointment as Chief Electoral Officer, Karnataka, vide communication and Notification No :154/KT /2012 
EPS dated 04 - 12 -2012 of the Election Commission of India Shri. Anil Kumar Jha , IAS (KN : 88) is relieved from the State Government 


(೯೭) 


೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧ , ೨೦೧೩ 


ಭಾಗ ೨ 


with immediate effect to enable him to report in the post of Chief Electoral Officer, Karnataka and Elo Secretary to Government, 
Department of Personnel and Administrative Reforms (Elections), Bangalore . 

By Order and in the name of the Governor of Karnataka , 

U . H .Narayanaswamy, 

Under Secretary to Government, 
P . R . 174 

DP & AR (Services-1) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 707 ಸಅಸೇ 2012 , ಬೆಂಗಳೂರು, ದಿನಾಂಕ : 22ನೇ ಫೆಬ್ರವರಿ 2013. 
ಶ್ರೀ ಟಿ. ಪಿ. ನರಸಿಂಗರಾವ್, ಸರ್ಕಾರದ ಉಪ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ(ಆಯವ್ಯಯ) ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ರೂ .48900 - 1200 - 52500 -1350 - 60600 - 1500 - 63600ರ ವೇತನ ಶ್ರೇಣಿಯ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ 
ವಿಶೇಷಾಧಿಕಾರಿ( ಆಯವ್ಯಯ ), ಆರ್ಥಿಕ ಇಲಾಖೆ ಈ ಹುದ್ದೆಯನ್ನು ತಾತ್ಕಾಲಿಕವಾಗಿ ಜಂಟಿ ಕಾರ್ಯದರ್ಶಿ ವೃಂದಕ್ಕೆ ಉನ್ನತೀಕರಿಸಿ ಸದರಿ ಹುದ್ದೆಯಲ್ಲಿ ಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಆರ್ . ನಾಗರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . . 176 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 42 ಸೇಆನ್ಯಾ 2012 , ಬೆಂಗಳೂರು, ದಿನಾಂಕ : 01ನೇ ಮಾರ್ಚ್ 2013. 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ನಿಬಂಧಕರಾಗಿ ಸೇವೆ ಸಲ್ಲಿಸಿ, ದಿನಾಂಕ: 28 - 02 - 2013ರಂದು ವಯೋನಿವೃತ್ತಿ ಹೊಂದಿದ 
ಶ್ರೀಮತಿ ಎಸ್.ಸರೋಜ, ಇವರನ್ನು ನಿಬಂಧಕರು, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 
ನಿಯಮಗಳು 1977ರ ನಿಯಮ 15(1)( ಎ) ರನ್ವಯ ದಿನಾಂಕ: 01 - 03 - 2013 ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ 
ಮೇಲೆ ನೇಮಕಾತಿ ಮಾಡಲಾಗಿದೆ. 
ಸದರಿ ನೇಮಕಾತಿಗೆ ಸಂಬಂಧಿಸಿದಂತೆ ಸೇವಾ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಡಿ. ನಾಗೇಶ್ ಪಾಟಕ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 177 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ಸೇವಾ ನಿಯಮಗಳು - 2). 
HIGH COURT OF KARNATAKA 

NOTIFICATION 
No . GOBI) 19 (12)/ 2013, Bangalore , dated : 19- 2 -2013. 


The Presiding Officer of the Fast Track Court- XIII, Bangalore, is concurrently appointed as the Presiding Officer of the court of 
the XVI Addl. City Civil and Sessions Judge, Bangalore, during the leave period of Sri . T.M . Nagaraja XVI Addl . City Civil and Sessions 
Judge , Bangalore , i.e . from 24 - 3- 2013 to 14 -4 -2013. 

By Order of the High Court 

K . B . CHANGAPPA 
P . B . 178 

Registrar (Judicial) 
HIGH COURT OF KARNATAKA 

NOTIFICATION 
No . GOB(0) 21 ( 21 )/ 2013, Bangalore, dated : 8- 3 - 2013. 


The Presiding Officer of the Court of the Il Addl. Civil Judge and JMFC , Kolar, is concurrently appointed as the Presiding 
Officer of the court of the | Addl. Civil Judge and JMFC., Kolar, during the leave period of Sri S . Shakunthala , 1 Addl. Civil Judge and 
JMFC , Kolar , i. e. from 9 -3- 2013 to 6 - 9- 2013 (bdi). 

By Order of the High Court 

K . B . CHANGAPPA 
P . R . 207 

Registrar (Judicial) 


ಭಾಗ ೨ 


೯೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧ , ೨೦೧೩ 
HIGH COURT OF KARNATAKA 

NOTIFICATION 
No . GOB(0) 19( 16)/ 2013 , Bangalore, dated : 7- 3 - 2013 . 


The Presiding Officer of the court of the Prl. Senior Civil Judge and CJM ., Udupi, is concurrently appointed as the Presiding 
Officer of the court of the District and Sessions Judge , Udupi, during the leave period of Sri . Gunaki Narendrakumar Basavaraj, District 
and Sessions Judge, Udupi, i.e. from 23 -4 -2013 to 10 -5 - 2013 (bdi). 

By Order of the High Court 

K .B . CHANGAPPA 
P . B . 208 

Registrar (Judicial) 
HIGH COURT OF KARNATAKA 

NOTIFICATION 
No . GOB(1) 20 ( 16)/ 2013 , Bangalore, dated : 5- 3 - 2013 . 


The Presiding Officer of the court of the Vi Addl. Chief Metropolitan Magistrate , Bangalore, is concurrently appointed 
as the Presiding Officer of the court of IX Addl. ChiefMetropolitan Magistrate, Bangalore , during the leave period of Sri Rudolph Pereira , 
IX Addl. Chief Metropolitan Magistrate , Banglaore , i.e . from 1 -5 -2013 to 13 -5 - 2013 (bdi). 

By Order of the High Court 

K . B . CHANGAPPA 
PR, 209 

Registrar (Judicial) 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 01 ಡಿಪಿಐ 2013, ಬೆಂಗಳೂರು, ದಿನಾಂಕ : 23 - 1 - 2013 . 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳು 60 ವರ್ಷಗಳ ವಯೋಮಿತಿ ಪೂರೈಸಿ 2013ನೇ ಸಾಲಿನಲ್ಲಿ ಸರ್ಕಾರಿ 
ಸೇವೆಯಿಂದ ನಿವೃತ್ತರಾಗಲಿದ್ದು, ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಂದು ವಯೋನಿವೃತ್ತಿ ಹೊಂದಲಿದ್ದಾರೆಂದು ಪ್ರಕಟಿಸಿದೆ. 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಹುದ್ದೆ 


ಜನ್ಮ ದಿನಾಂಕ 


ನಿವೃತ್ತಿ ದಿನಾಂಕ 


ಸಂಖ್ಯೆ 


31 - 5 - 2013 


31 - 5 - 2013 


3 . 


31 - 5 - 2013 
30 - 9 - 2013 


ಸಹ ನಿರ್ದೇಶಕರ ವೃಂದ 
( ಟಿ.ಸಿ. ಚಂದ್ರಯ್ಯ , ಸಹ ನಿರ್ದೇಶಕರು, ಶಿಕ್ಷಕರ ಕಲ್ಯಾಣ ನಿಧಿ, ಬೆಂಗಳೂರು 

9 - 5 - 1953 
ಬಿ. ಜಿ. ನಾಯಕ್, ಸಹ ನಿರ್ದೇಶಕರು, ವಿಭಾಗೀಯ ಕಛೇರಿ, ಬೆಳಗಾವಿ 

11 - 5 - 1953 
ಭಾಸ್ಕರ್‌ ವಿಷ್ಣು ಭಟ್, ಸಹ ನಿರ್ದೇಶಕರು, ಎಸ್.ಎಸ್.ಎ . ಬೆಂಗಳೂರು 

1 - 6 - 1953 
ಶ್ರೀನಿವಾಸಲು ಕೆ.ಎಸ್., ಕಾರ್ಮಿಕ ಮತ್ತು ರೇಷ್ಮೆ ಸಚಿವರ ಆಪ್ತ ಕಾರ್ಯದರ್ಶಿ 

15 - 9 - 1953 
* ಉಪ ನಿರ್ದೇಶಕರ ವೃಂದ 
ಮಲ್ಲಶೆಟ್ಟಿ ಎ., ಪ್ರಾಂಶುಪಾಲರು, ಡಯಟ್, ಮೈಸೂರು 

3 - 3 - 1953 
ಎಸ್. ಎಸ್. ಬಿಲ್ಕಿಸ್ , ರೀಡರ್ , ಸಿಟಿಇ, ಚಿತ್ರದುರ್ಗ 

15 - 4 - 1953 
ಲಕ್ಷ್ಮೀನರಸಿಂಹಾಚಾರ್ ಎನ್., ಉಪ ನಿರ್ದೇಶಕರು ( ಯೋಜನೆ) , ಆಯುಕ್ತರ ಕಛೇರಿ, | 19 - 7 - 1953 
ಬೆಂಗಳೂರು 


31 - 3 - 2013 


30 - 4 - 2013 


| 31 - 7 - 2013 


30 - 9 - 2013 


ಮೋಹನ್ ಕುಮಾರ್ ಬಿ., ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, | 8 - 9 - 1953 
ತುಮಕೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶ್ರೀಪಾದು ಹೆಚ್. ಎನ್. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಶಿಕ್ಷಣ ಇಲಾಖೆ ( ಆಡಳಿತ). 


P . R. 210 
SC -100 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧ , ೨೦೧೩ 

ಭಾಗ ೨ 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 93 ಡಿಪಿಐ 2012 , ಬೆಂಗಳೂರು, ದಿನಾಂಕ : 26 - 12 - 2012. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಈ ಕೆಳಕಂಡ ಪತ್ರಾಂಕಿತ ವ್ಯವಸ್ಥಾಪಕರು, ಹಾಗೂ ತತ್ಸಮಾನ ವೃಂದದ ಅಧಿಕಾರಿಗಳನ್ನು ಅವರ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕೋರಿಕೆಯ ಮೇರೆಗೆ ಮುಂದಿನ ಆದೇಶದವರೆಗೆ ಪರಸ್ಪರ 
ವರ್ಗಾಯಿಸಿ ಆದೇಶಿಸಿದೆ. 


ಕ್ರಮ 


ಹೆಸರು ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳ 


ವರ್ಗಾಯಿಸಲಾದ ಹುದ್ದೆ ಮತ್ತು ಸ್ಥಳ 


ಸಂಖ್ಯೆ 


ಶ್ರೀಮತಿ ಬಿ . ಪಿ . ಗಿರಿಜಾಂಬ , ಪತ್ರಾಂಕಿತ ವ್ಯವಸ್ಥಾಪಕರು , ಕ್ಷೇತ್ರ | ಪತ್ರಾಂಕಿತ ವ್ಯವಸ್ಥಾಪಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ಶಿಕ್ಷಣಾಧಿಕಾರಿಗಳ ಕಛೇರಿ, ಉತ್ತರ ವಲಯ - 03, ಬೆಂಗಳೂರು | ಬೇಲೂರು, ಹಾಸನ ಜಿಲ್ಲೆ. 
ಉತ್ತರ ಜಿಲ್ಲೆ 
ಶ್ರೀ ಚಂದ್ರಶೇಖರ್‌ ಎಸ್‌.ಎ . ಪತ್ರಾಂಕಿತ ವ್ಯವಸ್ಥಾಪಕರು, ಕ್ಷೇತ್ರ | ಸಹಾಯಕ ನಿರ್ದೇಶಕರು, ಡಿ.ಎಸ್. ಇ.ಆರ್. ಟಿ. ಬೆಂಗಳೂರು 
ಶಿಕ್ಷಣಾಧಿಕಾರಿಗಳ ಕಛೇರಿ, ಬೇಲೂರು, ಹಾಸನ ಜಿಲ್ಲೆ 
ಶ್ರೀ ಬೋರೇಗೌಡ, ಸಹಾಯಕ ನಿರ್ದೇಶಕರು, ಡಿ .ಎಸ್. ಇ. ಆರ್. ಟಿ. | ಪತ್ರಾಂಕಿತ ವ್ಯವಸ್ಥಾಪಕರು , ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ಬೆಂಗಳೂರು 

ಉತ್ತರ ವಲಯ - 03, ಬೆಂಗಳೂರು ಉತ್ತರ ಜಿಲ್ಲೆ. 


3. 


P . B. 211 
SC-100 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶ್ರೀಪಾದು ಹೆಚ್.ಎನ್. 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ ( ಆಡಳಿತ). 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 79 ಡಿಪಿಐ 2012, ಬೆಂಗಳೂರು, ದಿನಾಂಕ : 20 - 12 - 2012. 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರು (ಬೋಧಕೇತರ), ವೃಂದದ ಗ್ರೂಪ್- ಎ ಕಿರಿಯ ವೇತನ ಶ್ರೇಣಿಯ 
ಈ ಕೆಳಕಂಡ ಅಧಿಕಾರಿಗಳಿಗೆ ( ರೂ . 36,300 - 53850) ಗೂಪ್- ಎ ಹಿರಿಯ ವೇತನ ಶ್ರೇಣಿಯ ಉಪ ನಿರ್ದೇಶಕರು (ಬೋಧಕೇತರ) ವೃಂದದ 
ಹುದ್ದೆಗೆ, ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾಗಿರುವ 
ಹುದ್ದೆ ಮತ್ತು ಸ್ಥಳಗಳಿಗೆ ನಿಯುಕ್ತಿಗೊಳಿಸಲಾಗಿದೆ. 
ಕ್ರಮ ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 

ಬಡ್ತಿ ಮೂಲಕ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ 

ಶ್ರೀ ಎಸ್. ಕುಮಾರಶೆಟ್ಟಿ , ಹಿರಿಯ ಸಹಾಯಕ ನಿರ್ದೇಶಕರು ಉಪ ನಿರ್ದೇಶಕರು (ಬೋಧಕೇತರ ) ಅಪರ ಆಯುಕ್ತರ ಕಛೇರಿ, 
(ಬೋಧಕೇತರ), ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ 
ಬೆಂಗಳೂರು. 

( ಶ್ರೀ ಎ . ಎಂ . ಮಧಾಳೆ , ಇವರ ವಯೋನಿವೃತ್ತಿಯಿಂದ ತೆರವಾದ ಸ್ಥಳಕ್ಕೆ) 
ಶ್ರೀ ಪ್ರಭು ಸೋನಾಳೆ, ಹಿರಿಯ ಸಹಾಯಕ ನಿರ್ದೇಶಕರು | ಉಪ ನಿರ್ದೇಶಕರು (ಬೋಧಕೇತರ ) ಅಪರ ಆಯುಕ್ತರ ಕಛೇರಿ, 
(ಬೋಧಕೇತರ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಂಟಿ | 

| ಸಾರ್ವಜನಿಕ ಶಿಕ್ಷಣ ಇಲಾಖೆ , ಗುಲ್ಬರ್ಗಾ (ಶ್ರೀಮತಿ ಟಿ.ಸಿ . ವನಜ ಇವರ 
ನಿರ್ದೇಶಕರ ಕಛೇರಿ, ಮೈಸೂರು ವಿಭಾಗ, ಮೈಸೂರು ನಿವೃತ್ತಿಯಿಂದ ತೆರವಾದ ಸ್ಥಳಕ್ಕೆ) . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶ್ರೀಪಾದು ಹೆಚ್ .ಎನ್. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಶಿಕ್ಷಣ ಇಲಾಖೆ ( ಆಡಳಿತ). 


P . B . 212 


SC -100 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 03 ಸಮನ್ವಯ 2013 , ಬೆಂಗಳೂರು, ದಿನಾಂಕ : 5 -3- 2013. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 820 ಸಅಸೇ 2012, ದಿನಾಂಕ : 27 - 12 - 2012 ರಲ್ಲಿ ಶ್ರೀ ಸುರೇಶ್ ಬಿ . ಕೃಷ್ಣಪ್ಪನವರ್‌, ಸರ್ಕಾರದ 
ಉಪ ಕಾರ್ಯದರ್ಶಿ, ಇವರನ್ನು ಇಂಧನ ಇಲಾಖೆಯ ಉಪ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಆದ್ದರಿಂದ, ಗುಲ್ಬರ್ಗಾ ವಿದ್ಯುತ್ ಸ 
ನಿಯಮಿತ, ಗುಲ್ಬರ್ಗಾ ಈ ಸಂಸ್ಥೆಯ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಕಲಂ 74( ಎ) ರಲ್ಲಿ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧ , ೨೦೧೩ 


೧೦೧ 


ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಧಿಸೂಚನೆ ಸಂಖ್ಯೆ : ಇಎನ್ 20 ಸಮನ್ವಯ 2011 ( ಭಾಗ), ದಿನಾಂಕ : 2 - 5 - 2011 ರಲ್ಲಿ ಶ್ರೀ ಎಚ್ .ಆರ್ . 
ನಾಗೇಂದ್ರ ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಇದರ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಿದ್ದನ್ನು ರದ್ದುಪಡಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ 
ಸುರೇಶ್ ಬಿ . ಕೃಷ್ಣಪ್ಪನವರ್ , ಸರ್ಕಾರದ ಉಪ ಕಾರ್ಯದರ್ಶಿ , ಇಂಧನ ಇಲಾಖೆ ಇವರನ್ನು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, 
ಗುಲ್ಬರ್ಗಾ ಸಂಸ್ಥೆಯ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 
ಈ ಕುರಿತು ದಿನಾಂಕ : 23 - 1 -2012ರಂದು ಹೊರಡಿಸಿದ್ದ ಅಧಿಸೂಚನೆ ಸಂಖ್ಯೆ : ಇಎನ್ 03 ಸಮನ್ವಯ 2013ನ್ನು ರದ್ದು ಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ.ಎ . ಚಪ್ಪರಬಂದ್ 
P. B . 213 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC -100 

ಇಂಧನ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 454 ಸಅಸೇ 2012 , ಬೆಂಗಳೂರು, ದಿನಾಂಕ : 8 -3 -2013. 
- ಶ್ರೀ ಆರ್ಥರ್ ಹ್ಯಾರಿ ಗೊನ್ಸಾಲ್ವಿಸ್, ಅಧೀನ ಕಾರ್ಯದರ್ಶಿ (ನಿವೃತ್ತ) , ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರನ್ನು ಮಾನ್ಯ 
ಮುಖ್ಯಮಂತ್ರಿಯವರ ಸಲಹೆಗಾರರು (ನಗರಾಭಿವೃದ್ಧಿ ವಿಷಯಗಳು) ಇವರ ವಿಶೇಷಾಧಿಕಾರಿಯನ್ನಾಗಿ ಗುತ್ತಿಗೆ ಆಧಾರದ ಮೇಲೆ ದಿನಾಂಕ : 12- 7 - 2012 
ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಮುಖ್ಯಮಂತ್ರಿಯವರ ಸಲಹೆಗಾರರ ಪದಾವಧಿಯವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

- ಶ್ರೀ ಆರ್ಥರ್ ಹ್ಯಾರಿ ಗೊನ್ಸಾಲ್ವಿಸ್ ಇವರ ಗುತ್ತಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ : 5 -4 - 2011 ರಲ್ಲಿ ಹೊರಡಿಸಲಾದ ಸೇವಾ ಷರತ್ತು 
ನಿಬಂಧನೆಗಳೇ ಈಗಲೂ ಅನ್ವಯವಾಗುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಆರ್ . ನಾಗರಾಜ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 214 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6) . 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 8 ಭಾನಿವಿ 2013, ಬೆಂಗಳೂರು, ದಿನಾಂಕ : 4-3 - 2013. 
ಶ್ರೀ ವೀರಭದ್ರಸ್ವಾಮಿ , ಉಪ ನಿರ್ದೇಶಕರು ಮತ್ತು ಶ್ರೀ ಐ . ಎಂ . ಕಂಬಳಿ , ಉಪ ನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ , ಇವರು ಉಪ 
ನಿರ್ದೇಶಕರ ಹುದ್ದೆಯಲ್ಲಿ ದಿನಾಂಕ: 11 -1 - 2012 ರಿಂದ 10 -1 -2013ರವರೆಗಿನ ಸ್ಥಾನಾಪನ್ನಾವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ 
ನೇಮಕಾತಿ) ನಿಯಮಗಳು, 1977ರ ನಿಯಮ 19 ( 3)( ಸಿ) ಪ್ರಕಾರ ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಶ್ರೀಧರ್ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ , 
P . B . 215 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


HIGH COURT OF KARNATAKA 

NOTIFICATION 
No. GOB ( ) 21 (18)/ 2013, Bangalore , dated : 1 - 3 - 2013 . 


The Presiding Officer of the Court of the JMFC - II, Belgaum , is concurrently appointed as the Presiding Officer of the Court of 
the JMFC - III , Belgaum , during the leave period of Sri. N . Subramanya , JMFC - III, Belgaum , i.e ., from 23 -4 -2013 to 13 -5 - 2013 (bdi). 

By Order of the High Court , 

K .B . CHANGAPPA 
P . B . 216 

Registrar (Judicial). 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧ , ೨೦೧೩ 


ಭಾಗ ೨ 


ಕಾರ್ಮಿಕ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ಕಾಣ 36 ಇಟಿಐ 2013 , ಬೆಂಗಳೂರು, ದಿನಾಂಕ : 21 - 2 -2013 . 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಕಾಇ 145 ಇಟಿಐ 2011 , ದಿನಾಂಕ : 21 -11 - 2011 ರಲ್ಲಿ ಶ್ರೀ ಮಹಮ್ಮದ್ ಆಲಿ ಜಿ ಹುಂಡೇಕರ್ ಇವರಿಗೆ 
ಸಂಬಂಧಿಸಿದಂತೆ - “ಕರ್ನಾಟಕ ನಾಗರೀಕ ಸೇವಾ (ಆರ್. ಪಿ. ಪಿ. ಪಿ.) ನಿಯಮಾವಳಿ 1978ರ ನಿಯಮ 2ರನ್ವಯ ” ಎಂಬುದರ ಬದಲಾಗಿ “ಕರ್ನಾಟಕ ನಾಗರೀಕ 
ಸೇವಾ ( ಆರ್. ಪಿ . ಪಿ . ಪಿ.) ನಿಯಮಾವಳಿ 1978ರ ನಿಯಮ 2 (1) ( a) ಉಪನಿಬಂಧನೆ ” ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ನಾಗರಾಜ 

ಪೀಠಾಧಿಕಾರಿ, 
PR, 217 

ಕಾರ್ಮಿಕ ಇಲಾಖೆ (ಉದ್ಯೋಗ ಮತ್ತು ತರಬೇತಿ). 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕೈ 12 ಸಸಕಾ 2012 , ಬೆಂಗಳೂರು, ದಿನಾಂಕ : 18 - 2 - 2013. 
ಶ್ರೀ ಆರ್. ಟಿ. ದೇಸಾಯಿ , ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಸಹಕಾರ ಇಲಾಖೆ, ರವರು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಲ್ಲಿ ಸ್ಥಳ 
ನಿಯುಕ್ತಿ ನಿರೀಕ್ಷೆಯಲ್ಲಿದ್ದು , ಇವರನ್ನು ಶ್ರೀ ಹೆಚ್. ಎಂ . ವೀರಭದ್ರಸ್ವಾಮಿರವರ ಸ್ವಯಂ ನಿವೃತ್ತಿಯಿಂದ ತೆರವಾಗಿರುವ ವ್ಯವಸ್ಥಾಪಕ ನಿರ್ದೇಶಕರು, ನಂದಿ 
ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ, ಕೃಷ್ಣಾನಗರ , ಬಿಜಾಪುರ ಜಿಲ್ಲೆ, ಈ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಮರು ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 
- ಶ್ರೀ ಆರ್. ಟಿ. ದೇಸಾಯಿ , ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಇವರು ಮರುಸ್ಥಳ ನಿಯುಕ್ತಿ ಆದೇಶ ನೀಡಿ ನೇಮಿಸಲಾಗಿರುವ ಹುದ್ದೆಯಲ್ಲಿ 
ಈ ಕೂಡಲೇ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳತಕ್ಕದ್ದು, 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ರಾಮಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, 
P. B . 218 

(ಸಹಕಾರಿ ಸಕ್ಕರೆ). 


HIGH COURT OF KARNATAKA 

NOTIFICATION 
No. GOB (1) 19(14)/ 2013, Bangalore , dated : 27 - 2-2013. 


The Presiding Officer of the court of XXXIII Addl. City Civil and Sessions Judge , Bangalore , is concurrently appointed as the 
Presiding Officer of the court of the XXXVI Addl. City Civil and Sessions Judge , Bangalore, from 13 -4 -2013 to 28 -4 - 2013 (bdi), during 
the leave period of Sri M .S . Balakrishna , XXXVI Addl. City Civil and Sessions Judge , Bangalore . 


P. R . 219 


By Order of the High Court, 

K . B . CHANGAPPA 

Registrar (Judicial) 
COMMERCE AND INDUSTRIES SECRETARIAT 

ADDENDUM 
No. Cl 274 SPL 2011 , Bangalore, dated : 22- 2 - 2013. 


Sub : 


Ref : 


Approval to the project proposal of M /s Infotel Broadband Services Pvt. Ltd ., (Now M /s Reliance Jio 
Inforcomm Ltd .,) to provide “ Telecom Broadband Services” throughout the State of Karnataka-reg . 
1 , Government Order No. Cl 274 SPI 2011, dated : 16- 12- 2011. 

Government Order No . CI 46 SPI 2010 , dated : 8 -2 -2012 
3 . Government Order NO. Cl 128 SPL 2012, dated 2 -2- 2013 . 


೧ 


* 


Request from M / s Reliance Jio Infocomm Limited dated : 15 - 2 - 2013 . 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧ , ೨೦೧೩ 


೧೦೩ 


In the order portion of Government order read at ( 1) above, under Infrastructure Facilities -Land : following paragraph is 


inserted . 


" Government Departments , Undertakings/ Corporations/Companies/Organizations and Trusts wholly owned , 
controlled and /or managed by Government of Karnataka , Municipal Corporations/Local Bodies may consider 
erection of roof top or ground based masts and telecom equipment required for establishing 4G telecom network by 
M /s Reliance Jio Infocomm Limited , subject to technical feasibility and commercial terms applicable ". 


after the paragraph : 


“ The project proponent has to obtain approval and to comply with rules and regulations from various local authorities for “ Right 
ofway" for laying ducts and optical fibre cable across the state”. 
The other terms and conditions remain unaltered . 


By Order and in the name of the Governor of Karnataka , 

SHIVASHANKAR NAIK . L . 

Desk Officer (Technical Cell), 
Commerce and Industries Department. 


P . R . 223 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
205 ಎಲ್ಇ ಟಿ 2012 , ಬೆಂಗಳೂರು, ದಿನಾಂಕ : 9 - 10 - 2012 . 


ಕಾರ್ಮಿಕ ಇಲಾಖೆಯ ಈ ಕೆಳಕಂಡ ಸಹಾಯಕ ಕಾರ್ಮಿಕ ಆಯುಕ್ತರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 36 ,300 
900 - 39,000 -1050 - 45300 - 1200 - 52520 -1350 - 53850 ರಲ್ಲಿನ ಉಪ ಕಾರ್ಮಿಕ ಆಯುಕ್ತರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ, ಅವರುಗಳ 
ಹೆಸರಿನ ಮುಂದೆ ತೋರಿಸಲಾಗಿರುವ ಸ್ಥಳಕ್ಕೆ ನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


ನಿಯುಕ್ತಿಗೊಳಿಸಲಾದ ಸ್ಥಳ 


೮ 


ಡಾ|| ಶ್ರೀಪಾದ್ ಎಸ್. ಬೋಳಶೆಟ್ಟಿ , ಸಹಾಯಕ ಕಾರ್ಮಿಕ ಆಯುಕ್ತರು , | ಉಪ ಕಾರ್ಮಿಕ ಆಯುಕ್ತರು , ಪ್ರಾದೇಶಿಕ – 2 , ಬೆಂಗಳೂರು 
ವಿಭಾಗ - 4, ಬೆಂಗಳೂರು 

ಶ್ರೀ ಇ. ಲಕ್ಷಪ್ಪ ಇವರ ವರ್ಗಾವಣೆಯಿಂದ ತೆರವಾಗುವ 

ಹುದ್ದೆಗೆ. 
ಶ್ರೀ ಚಿದಾನಂದ, ಎಂ .ಎಸ್., ಸಹಾಯಕ ಕಾರ್ಮಿಕ ಆಯುಕ್ತರು, | ಉಪ ಕಾರ್ಮಿಕ ಆಯುಕ್ತರು, ಗುಲ್ಬರ್ಗಾ 
( ಪ್ರಸ್ತುತ ನಿಯಮ 32 ರಡಿಯಲ್ಲಿ ಉಪ ಕಾರ್ಮಿಕ ಆಯುಕ್ತರು, 
ಗುಲ್ಬರ್ಗಾ). 


3 . 


ಶ್ರೀ ಬಾಲಕೃಷ್ಣ ಸಿ. ಹೆಚ್ , ಸಹಾಯಕ ಕಾರ್ಮಿಕ ಆಯುಕ್ತರು , | ಉಪ ಕಾರ್ಮಿಕ ಆಯುಕ್ತರು, ಹಾಸನ - ಶ್ರೀ ಟಿ. ಶ್ರೀನಿವಾಸ್ 
ವಿಭಾಗ - 3, ಬೆಂಗಳೂರು 

ಇವರ ಮುಂಬಡ್ತಿಯಿಂದ ತೆರವಾಗಲಿರುವ ಹುದ್ದೆಗೆ. 


P . R , 220 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು .ಎನ್. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 50 ಶಿಸನೇ 2013 , ಬೆಂಗಳೂರು, ದಿನಾಂಕ : 18 - 3 - 2013 . 


ಶ್ರೀ ಎಂ . ಬಿ . ಪುರಾಣಿಕ್ , ಅಧ್ಯಕ್ಷರು, ಕರ್ನಾಟಕ ಗೋಸೇವಾ ಆಯೋಗ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜ್ಯ ಸಚಿವ 
ಸ್ಥಾನಮಾನವನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ನಾಗರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ -2 , 
P . R , 221, 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
SC -100 

( ರಾಜ್ಯ ಶಿಷ್ಠಾಚಾರ). 


೧೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧ , ೨೦೧೩ 


ಭಾಗ ೨ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಒಣ 23 ಕಗ್ನಸೇ 2013 , ಬೆಂಗಳೂರು, ದಿನಾಂಕ : 19 - 3 -2013. 
ಕರ್ನಾಟಕ ಗೃಹರಕ್ಷಕ ಅಧಿನಿಯಮ 1962ರ (ತಿದ್ದುಪಡಿ ನಿಯಮಗಳು 2003) ನಿಯಮ 3ಬಿ ರ ಉಪ ಕಲಂ ( 3) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಎಂ . ಎ. ಸತೀಶ್, ಬಿನ್ ಎಂ .ಎನ್ . ಅನಂತರಾಮಯ್ಯ , ಮನೆ ನಂ . 5944 , ಲಕ್ಷ್ಮೀ ನಿಲಯ, 
ಬ್ರಹ್ಮಕುಮಾರಿ ಸಮಾಜ ಹತ್ತಿರ , ರಂಗೋಲಿ ಹಳ್ಳ , ಹಾಸನ ಇವರನ್ನು ಹಾಸನ ಜಿಲ್ಲಾ ಗೃಹರಕ್ಷಕ ದಳದ ಗೌರವಸಮಾದೇಷ್ಟರನ್ನಾಗಿ ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್.ಆರ್ . ಪುಟ್ಟೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ, 
P . B . 222 

( ಪೊಲೀಸ್ ಸಹಾಯಕ ಸೇವೆಗಳು ). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 227 SAS 2013 , Bangalore , Dated : 21 March 2013 


Dr. G .C . Prakash , IAS , Deputy Commissioner , Bangalore Urban District is placed in additional charge of the post of Deputy 
Commissioner,Bangalore Rural District with immediate effect and until further orders vice Sri M .K . Aiyappa , IAS under deemed 
Suspension W . e .f. 13 - 03 -2013. 


PR 224 


By Order and in the name of the Governor ofKarnataka, 

U .H . NARAYANASWAMY, 

Under Secretary to Government, 

Department of Personnel and Administrative Reforms, (Services -l). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 195 SAS 2013 , Bangalore , Dated : 18th March 2013 


The Notification of even number dated 18 -3 - 2013 placing Sri Mohammad Salahuddin , IAS , Commissioner, Animal Husbandry 
and Veterinary Services, Bangalore in additional charge of the post of Commissioner, Employment and Training, Bangalore relieving 
Sri Harsh Gupta , IAS of additional charge in withdrawn forthwith . 


P . R . 225 


By Order and in the name of the Governor of Karnataka , 

U . H . NARAYANASWAMY, 

Under Secretary to Government, 

Department of Personnel and Administrative Reforms , ( Services-I). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 02 SeVuNya 2013, Bangalore , Dated : 04th February 2013 


I, H . R . Bhardwaj, Governor of Karnataka in exercise of the powers conferred on me under Article 233 of the Constitution of 
India, hereby permit Sri Palaxayya Shivamurthayya Hiremath , Ad-hoc District Judge /Presiding Officer, Fast Track Court Anekal to retire 
voluntarily from service under Rule 285 ( 1)(a ) ofKarnataka Civil Service Rules, with immediate effect. 


Sd / 
H .R . BHARDWAJ, 
Governor ofKarnataka. 


By Order and in the name of the Governor of Karnataka , 

H . K . LAKSHMINARAYANA RAO , 

Under Secretary to Government, 
Department of Personnel and Administrative Reforms (Services -3 ). 


P . R . 226 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ- 2 , ಬೆಂಗಳೂರು 


